ಅವರಿಗೆ ಯಾವುದೇ ದುರುದ್ದೇಶಗಳಿಲ್ಲ... 
ಸ್ಪಲೀನತೆ(ಆಟಿಸಂ) ಇರುವ ಮಗನ ಪಾಲನೆ 
ಗೋದಾವರಿ ವರ್ಮಾ 


2೦10 ಸೆಫ್ಲೆಂಬರ್‌ ೨೨ ರಂದು ಭೋಪಾಲ್‌ನ ಆಸ್ಪತ್ರೆಯೊಂದರಲ್ಲ ಒಂದು ಶಸ್ತ್ರಚಿಕಿತ್ಸಾ ವಿಧಾನದ ಮೂಲಕ ಗೌರವ್‌ ಜನಿಸಿದನು. 
ಹುಟ್ಟದ ಸಮಯದಲ್ಲ 18 ಕೆಜ ತೂಕ ಹೊಂದಿದ್ದರಿಂದ ಅವನನ್ನು ಒಂದು ಇನ್‌ಕ್ಯೂಖೇಟರ್‌ನಲ್ಲ ಇಡಲಾಗಿತ್ತು. 
ಹುಚ್ಲನಿಂದಲೇ ಗೌರವ್‌ಗೆ ಕಾಮಾಲೆ ರೋಗವಿತ್ತು. ಬೆಳಧ್ದೆ ಕ ಬೆಳಗೆ ಮೈೈಯೊಡ್ಡಿದರೂ ಅವನು ಗುಣವಾಗಲಲ್ಲ. 
ಆದ್ದರಿಂದ ಅವನನ್ನು ವೈದ್ಯರ ಬಳ ಕರೆದುಕೊಂಡು ಹೋದೆವು. ಅನಂತರ ಅವನನ್ನು ಆಸ್ಪತ್ರೆಯಲ್ಲ ಸೇರಿಸಲಾಯುತು. ಬಹಳಷ್ಟು 
ಪರೀಕ್ಷೆಗಳನ್ನು ನಡೆಸಿದರೂ ವೈದ್ಯರಿಗೆ ಕಾಮಾಲೆ ರೋಗದ ಕಾರಣವನ್ನು ಪತ್ತೆ ಹಚ್ಚಲಾಗಅಲ್ಲ. ಕೊನೆಗೆ, ಒ೦ದು ಕ್ಯಾನ್ಸರ್‌ 
ಆಸ್ಪತ್ರೆಯಲ್ಲ ಎಚ್‌ಐಡಿಎ ಸ್ಲ್ಯಾನ್‌(1) ನಡೆಸಿದ ನಂತರ, ಗೌರವ್‌ಗೆ ಒಂದು ಲಕ್ಷ ಜನರಲ್ಲ ಒಬ್ಬರಿಗೆ ಬರುವ ಬೈಅಯರಿ 


ಅಟ್ರೇಸಿಯಾ(2) (Biliary atresia) ಇದೆಯೆಂಬ ನಿರ್ಣಯಕ್ಕೆ ಬಂದರು. 


ಹ ಹುಟ್ಟದ 6೦ ದಿನಗಳ ಒಳಗೆ ಶಸ್ತ ಸ್ರಕ್ರಿಯೆಗೆ ಒಳಗಾಗಬೇಕು ಎಂದು ವೈದ್ಯರು ನಮಗೆ ಹೇಆದರು. ಅದರಂತೆ 
ಸ್ರಕ್ರಿಯೆಯು "ನಡೆದು. ಅದು ಯಶಸ್ವಿಯಾಯುತು ಎಂದು ವೈದ್ಯರು ನಮಗೆ ತಿಆಸಿದರು. ಗೌರವ್‌ ನಿಧಾನವಾಗಿ 
ASN ಹಾಗೂ ನಾಲ್ಲು ತಿಂಗಳ ನಂತರ ಆಸ್ಪತ್ರೆಯಿಂದ ಹೊರಬಂದನು. ಸುಮಾರು ಎಂಟು ತಿಂಗಳ ತನಕವೂ 


ಔಷಧೋಪಚಾರ ನಡೆದ ನಂತರ ಅವನು ಬೈಆಅಯರಿ ಅಟ್ಟೇಸಿಯಾ (Biliary atresia) ಕಾಲಖಲೆಬಂದ ಸಂಪೂರ್ಣವಾಗಿ 
ಗುಣಹೊಂದಿದನು. ನಿಧಾನವಾಗಿ ಸಮಯ ಕಕೆಯುತು. ಗೌರವ್‌ ಎರಡು ವರ್ಷದವನಾದರೂ ಮಾತನಾಡಲು ಆರಂಭಸಿರಲಲ್ಲ. 
ಮಾತನಾಡಲು ಪ್ರಯತ್ನವನ್ನೂ ಮಾಡುತ್ತಿರಆಲ್ಲ. ಅವನು ಕುಟುಂಬದವರ ಹತ್ತಿರ ಹೋಗುತ್ತಿದ್ದನೇ ಹೊರತು ಹೊರಗಿನವರ 
ಹತ್ತಿರ ಹೋಗುತ್ತಿರಅಲ್ಲ. ರೈಲುಗಾಡಿ, ಆಟೊ ಅಥವಾ ಯಂತ್ರಗಳು ಮಾಡುವ ಶಬ್ದವನ್ನು ಕೇಆದರೆ ಅವನು ಹೆದರುತ್ತಿದ್ದನು. 
ಅವನಿಗೆ ಆಟಕೆಗಳ ಮೇಲೆ ಹೆಚ್ಚೇನೂ ಒಲವಿರಲಲ್ಲ. ಹಾಗಾಗಿ ಅವುಗಳೊಡನೆ ಹೆಚ್ಚು ಆಡುತ್ತಲೂ ಇರಲಅಲ್ಲ. ಅವನು ಗುಂಡಗಿನ 
ವಸ್ತುಗಳನ್ನು ತುಂಬ ಇಷ್ಟಪಡುತ್ತಿದ್ದ. ಹಾಗಾಗಿ ತನ್ನ ಕೈಗಳನ್ನು ವೃತ್ತಾಕಾರದಲ್ಲ ತಿರುಗಿಸುತ್ತಿದ್ದನು. ಆದರೆ ಹಾಗೇಕೆ 
ಮಾಡುತ್ತಾನೆಂದು ನಮಗೆ ತಿಆಯುತ್ತಿರಅಲ್ಲ. ಸಮಯ ಕಳೆಯುತ್ತಿದ್ದಂತೆ ಗೌರವ್‌ಗೆ ಮೂರು ವರ್ಷ ತುಂಜತು. ಗೌರವ್‌ ಶಾಲೆಗೆ 
ಸೇರಿಸಿದರೆ ಅವನು ಇತರ ಮಕ್ಕಳೊಡನೆ ಬೆರೆತು ಮಾತನಾಡಲು ಆರಂಭಸುತ್ತಾನೆ ಎಂದುಕೊಂಡೆವು. ಒಂದು ಖಾಸಗಿ ಶಾಲೆಗೆ 
ಅವನನ್ನು ಸೇರಿಸಿದೆವು. ಆದರೆ ಮೂರು ತಿಂಗಳು ಶಾಲೆಗೆ ಹೋದರೂ ಗೌರವನಲ್ಲ ಯಾವುದೇ ಬದಲಾವಣಿಕಾಣಲಲ್ಲ. ಆನಂತರ 
ಗೌರವನನ್ನು "'ಸಮರ್ಪಣ್‌' ($amarpan) ಸಂಸ್ಥೆಗೆ ಕರೆದುಕೊಂಡು ಹೋದಾಗ ಅವನಿಗೆ ಸ್ಟಅೀನತೆ (Autism) ಇದೆಯೆಂದು 
ನಮಗೆ ಗೊತ್ತಾಯಿತು. ಹಾಗೆಂದರೇನು ಎಂದು ನಮಗೆ ತಿಆದಿರಲಲ್ಲ. ಈ ರೀತಿಯ ನ್ಯೂನತೆಯಿರುವ ಮಕ್ಕಳಗೆ ಚಕಿತ್ಲೆಗಳು, 


ವಿಶೇಷ ಶಿಕ್ಷಣ ಹಾಗೂ ಇತರ ವಿಧಾನಗಳ ಮೂಲಕ ತರಬೇತಿ ನೀಡಲಾಗುವ. 'ಅರುಶಿ' (Arushi) ಎಂಬ ಒಂದು ಸಂಸ್ಥೆಯ ಬಗ್ದೆ 
ನಮಗೆ 'ಸಮರ್ಪಣ'ದಲ್ಲ ತಿಆಪಲಾಯುತು. ಗೌರವ್‌ ಸುಮಾರು ನಾಲ್ದು ವರ್ಷದವನಿದ್ದಾಗ "ಅರುಶಿ'ಗೆ ಹೋಗಲು ಹರ 


ನಂತರದಲ್ಲ ಅವನ ಪರಿಸ್ಥಿತಿ ಕ್ರಮೇಣ ಸುಧಾರಿಸಿತು. ವಾಕ್‌ ಚಿಕಿತ್ಸೆಯ (Speech therapy) ಬಲದಿಂದ ಅವನು ಸಲ್ಪ್ಲಮಲ್ಟಗೆ 
ಮಾತನಾಡಲು ಆರಂಭಸಿದನು. ಮೊದಲಗೆ, ಅವನಿಗೆ ಏನೊಂದೂ ಅರ್ಥವಾಗುತ್ತಿರಅಲ್ಲ, ಆದರೆ ಕ್ರಮೇಣ ಸುಧಾರಿಸಿದನು. 
ಶಾಲೆಯಲ್ಲ ಗೌರವ್‌ ಎದುರಿಸುತ್ತಿದ್ದ ಸಮಸ್ಯೆಗಳನ್ನು ವ್ಯಕ್ತಪಡಿಸಲು ಅವನಿಗೆ ಕಷ್ಟವಾಗುತ್ತಿತ್ತು. ಅವನು 'ಅರುಶಿ' ಹಾಗೂ ತನ್ನ 
ಶಾಲೆಗೆ ಹೋಗುವುದನ್ನು ಮುಂದುವರೆಸಿದನು. ನಿಧಾನವಾಗಿ ಹಿಂದಿ ಹಾಗೂ ಇಂದ್ದಿಷ್‌ ಓದಲು ಮತ್ತು ಬರೆಯಲು ಕಅತನು. 
'ಅರುಶಿ'ಯಲ್ಲ. ಅವನನ್ನು ಕೇಂದ್ರೀಯ ವಿದ್ಯಾಲಯಕ್ಷೆ ಸೇರಿಸಲು ನಮಗೆ ಸಲಹೆ ನೀಡಿದರು. ಪ್ರಸ್ತುತ. ಅವನು 'ಅರುಶಿ' ಹಾಗೂ 
ಕೇಂದ್ರೀಯ ವಿದ್ಯಾಲಯ ಎರಡೂ ಕಡೆ ಹೋಗುತ್ತಾನೆ. "ಅರುಶಿ'ಯಲ್ಲ ಅವನಿಗೆ ವಿಶೇಷ ಶಿಕ್ಷಣದ ತರಬೇತಿ ಮುಂದುವರಿಯುತು. 
ಈಗ ಗೌರವ್‌ ಎರಡನೇ ತರಗತಿಯಲ್ಲದ್ದಾನೆ. ಬೇರೆ ಮಕ್ಕಳಗೆ ಹೋಲಸಿದರೆ ಅವನ ಬಗ್ಗೆ ನಾನು ಈಗಲೂ ಹೆಚ್ಚು ಕಾಳಜ 
ವಹಿಸಬೇಕಾಗುತ್ತದೆ. ಏಕೆಂದರೆ ಇವತ್ತಿಗೂ ಸಂಪೂರ್ಣವಾಗಿ ತನ್ನ ಆರೈಕೆಯನ್ನು ತಾನೇ ಮಾಡಿಕೊಳ್ಳಲು ಆಗುವುದಿಲ್ಲ. 
ಹುಟ್ಪನಿಂದ ಇಂದಿನವರೆಗೂ, ಅವನ ಕಡೆಗೆ ಹೆಚ್ಚನ ಗಮನ ಕೊಡಬೇಕಾಗಿದೆ. ಏಕೆಂದರೆ ಇಂದಿಗೂ ತನ್ನು ಪಾಲಗೆ ಯಾವುದು 
ಒಳತು ಮತ್ತು ಯಾವುದು ಕೆಡುಕು ಎಂಬ ತಿಳುವಳಕೆಯನ್ನು ಹೊಂದಲು ಅವನಿಗೆ ಸಾಧ್ಯವಾಗಿಲ್ಲ. ಅವನೆಡೆಗೆ ಗಮನ 
ಕೊಡದಿದ್ದರೆ ಅನೇಕ ಬಗೆಯ ಪುನರಾವರ್ತಿತ ವರ್ತನೆಗಳನ್ನು (Repetitive behavior) ತೋರಿಸುತ್ತಾನೆ. ಅವನಿಗೆ ಪದೇಪದೇ 
ಊಟ ಮಾಡಲು, ಹದಲು ಅಥವಾ ಬರೆಯಲು ಹೇಳಬೇಕಾಗುತ್ತದೆ. 


ಗೌರವ್‌ ಈಗ ಒಂಬತ್ತು ವರ್ಷದವನು. ಅವನು ಹುಲ್ಲದಂದಿನಿಂದ ಎಂದೂ ನಾನು ಅವನನ್ನು ಒಂಟಯಾಗಿ ಬಟ್ಟಲ್ಲ. ಅವನನ್ನು 
ಸರಿಪಡಿಸಲು ನನ್ನ ಕೈಲಾದದ್ದನ್ನೆಲ್ಲ ಮಾಡುತ್ತಿದ್ದೇನೆ. ಬಹಳಷ್ಟು ಕೆಲಸಗಳನ್ನು ಪ್ವಂತವಾಗಿ ತಾನೇ ಮಾಡಿಕೊಳ್ಳುತ್ತಿದ್ದರೂ. ಇನ್ನೂ 
ಕೆಲವಕ್ಕೆ ನನ್ನನ್ನು ಅವಲಂಜತನಾಗಿದ್ದಾನೆ. ಅವನಲ್ಲ ಬಹಳಷ್ಟು ಬದಲಾವಣೆಯನ್ನು ಕಂಡಿದ್ದರೂ ಇನ್ನೂ ಬಹಳ 
ಕಲಯಬೇಕಾಗಿದೆ. ನಮ್ಮ ಕುಟು೦ಬದವರಿಗೆಲ್ಲ ಗೌರವ್‌ ಆಟಸ್ಲಿಕ್‌ (Autistic) ಎಂದು ಗೊತ್ತಿದೆ. ಹಾಗೂ ಅವನೆಡೆಗಿನ ಅವರ 
ವರ್ತನೆ ಬಹಳ ಸಹಜವಾಗಿದೆ. ನಮ್ಮ ಸಮಾಜದಲ್ಲ ಸ್ವಅೀನತೆ(ಆಟಸಂ) ಬಗೆಗೆ ಅರಿವಿನ ಕೊರತೆಯುದೆ. ಒಂದು 'ಸಾಮಾನ್ಯ' 
ಮಗುವಿನೊಡನೆ ನಿಮ್ಯ ವರ್ತನೆ ಹೇಗಿರುತ್ತದೆಯೋ ಹಾಗೆಯೇ ಇವರೊಡನೆಯೂ ನೀವು ಅಷ್ಟೇ ಸಹಜವಾಗಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ವರ್ತಿಸಬೇಕೆಂಬುದು ಅವರ ಅಪೇಕ್ಷೆಯಾಗಿರುತ್ತದೆ ಎಂದು ಎಲ್ಲ ಪೋಷಕರಿಗೂ, ಶಿಕ್ಷಕರಿಣೂ ನಾನು ಹೇಳಬಯಸುತ್ತೇನೆ. 
ಅವರಿಗೆ ನಿಮ್ಯ ಸಹಾನುಭೂತಿ ಅಥವ ಅನುಕಂಪ ಬೇಡ. ಅವರಿಗೆ ನಿಮ್ಯ ಪ್ರೀತಿ ಹಾಗೂ ಸಹಜ ವರ್ತನೆಯಷ್ಟೇ ಬೇಕಾಗಿದೆ. 
ಅವರಿಗೆ ನಿಮ್ಮಿಂದ ಇನ್ನೇನೂ ನಿರೀಕ್ಷೆಯಿಲ್ಲ. ಸಮಾಜ ತಮಗೆ ಸಮಾನವಾದ ಹಕ್ಕನ್ನು ನೀಡಬೇಕೆಂಬುದು ಗೌರವ್‌ ಹಾಗೂ 
ಅವನಂತಿರುವ ಇನ್ನಿತರ ಮಕ್ಕಳ ಅಪೇಕ್ಷೆ. ಸಮಾಜವು ಅವರನ್ನು ಕೀಳಾಗಿ ನೋಡಬಾರದು. ಅವರಲ್ಲ ಕೆಲವು 
ಕೊರತೆಗಆಳರಬಹುದು, ಆದರೆ ಅವರಲ್ತ ಯಾವುದೇ ರೀತಿಯ ಕುತಂತ್ರ ಅಥವಾ ದುರುದ್ದೇಶಗಅಲ್ಲ. 


1 ಎಚ್‌ಐಡಿಎ ಪರೀಕ್ಷೆ ಎಂದರೆ ಹೆಪಟೊಬ್ಭೇಅಯರಿ ಇಮಿನೊಡಯಾಸೆಟಕ್‌ ಆಸಿಡ್‌ ಪರೀಕ್ಷೆ (ಗepatobiliary Iminodiacetic Acid scan): 
ಯಕೃತ್ತು ಪಿತ್ತಕೋಶ ಹಾಗೂ ಪಿತ್ತರಸ ನಾಳಗಳ ಸಮಸ್ಯೆಗಳನ್ನು ಪತ್ತೆ ಹಚ್ಚಲು ಬಳಸುವ ಇಮೇಜಂಗ್‌ ವಿಧಾನ. (mayoclinic.org) 


2. ಬೈಲಯರಿ ಆಟ್ರೇಸಿಯ (ary a!rಂsia) ಎನ್ನುವುದು ಒಂದು ಅಪರೂಪದ ಜಠರಗರುಳನ ಕಾಯುಲೆಯಾಗಿದ್ದು., ಯಕೃತ್ತಿನ 
ಹೊರಭಾಗದಲ್ತ್ಪರುವ ಪಿತ್ತರಸ ನಾಳದ ಒಂದು ಭಾಗ ಅಥವಾ ಸಂಪೂರ್ಣ ಭಾಗದ ನಾಶ ಅಥವಾ ಅನುಪಸ್ಥಿತಿಯ ಗುಣಲಕ್ಷಣಗಳನ್ನು 
ಹೊಂದಿದೆ. (rarediseases.com) 


ಗೋದಾವರಿ ವರ್ಮಾ 
ಗೌರವ್‌ ವರ್ಮಾನ ತಾಯು 


ಅನುವಾದ: ವಿನಯಾ ವಿಠಲ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 49 


